Each one of us is Responcible for Everything and to Every 
human being. 


_Dastoevsky k 


SES SEERA ಪಡ ಭಟ ಡಂ ಛಂ ಂಯಂಂ || 


ಸಂಚಯ | 

ಕಲಾಸಕ್ತರ ದ್ವೈಮಾಸಿಕ ಸ್ನ 
ಸಂಪುಟ: 5 (ಖಾಸಗಿ ಪ್ರಸಾರಕ್ಕಾಗಿ) ಏಪ್ರಿಲ್‌ 1998 
ಸಂಚಿಕೆ : 1 

ಈ ಸಂಚಯದಲ್ಲಿ 
ಯುದ್ಧಗಳು ಮತ್ತು ಕಲಾವಿದ -ರವಿಕುಮಾರ್‌ ಕಾಶಿ 
ಇತ್ತೀಚಿನ ಕನ್ನಡ ಕಾವ್ಯ : ಕೆಲವು ಟಿಪ್ಪ ಣಿಗಳು -ಎನ್‌. ಎಸ್‌. ಶ್ರೀಧರ ಮೂರ್ತಿ 
ಅಣುಶಕ್ತಿ ಯ ಅಧ್ವಾನಗಳು -ಮಾಧವ ಐತಾಳ್‌ 
ಇಳಿಬಿದ್ದ ಮುಖದಲ್ಲಿ (ಕವಿತೆ) -ಶ್ರೀಧರ ಪಿಸ್ಲೆ 
ಅನುವಾದ -ಪ ಶತಿಭಾ ನಂದಕುಮಾರ್‌ 
ದಾರಿ ಬೆಳಕು (ಕವಿತೆ) -ಉದಯ ಧರ್ಮಸ್ಥಳ 
ಏಕೆಂದರೆ (ಕವಿತೆ) -ಭಗವತಿ ಎಂ. ಆರ್‌. 


ಸಂಪಾದಕರು: ಡಿ. ವಿ.ಪ್ರ ಹ್ಲಾದ್‌ ಮತ್ತು ಮಂಡಳಿ 
ಪ್ರಕಟಣೆ : *ಸಂಚಯ' ಬಳಗ 

ವಾರ್ಷಿಕ ಚಂದಾ: ರೂ. 25/- 

ಮುಖಪುಟ : ಕೆ.ಕೆ. ಹೆಬ್ಬಾರ್‌ ಅವರ ರೇಖಾ ಚಿತ್ರ 


ಕೃಪೆ : ಲಲಿತಕಲಾ ಅಕಾಡೆಮಿ 


ಸಂಚಯದ ವಿಳಾಸ : ನಂ. 28, ಮಾರಮ್ಮನ ದೇವಸ್ಥಾನದ ರಸ್ಲೆ, 8ನೇಕಾಸ್‌ 
ಇ KS, 
ಮಲ್ಲೇಶ್ವರಂ: ಬೆಂಗಳೂರು-560 003 


ಯುದ್ಧಗಳು ಮತ್ತು ಕಲಾವಿದ 


ರನಿಕುಮಾರ ಕಾಶಿ 


°° ಘಟನೆಯೊಂದರ ಪರಿಕಲ ನೆಗಳು ಕಲೆ ಹೇಗೆ ಬದಲಿಸಬಲ್ಲುದು ಎಂಬುದಕ್ಕೆ 
ಯುದ್ಧ ದ ಕಲ್ಪ ನೆಯನ್ನು ಕಲೆ "ಗೆ ತಿರುಚಿದೆ ಎಂಬುದೇ ಸಾಕ್ಷಿ. ಯುದ್ಧ A 
ಅಸಂಖ್ಯ ಮುಗ್ಧ ಜನರ ಸಾವು ನೋವಿಗೆ ಕಾರಣವಾಗುವ ಕ್ರೌರ್ಯ, ಬರ್ಬರತೆ 
' ಎಂಬುದಾಗಿ ಗುರುತಿಸಲಿಕ್ಕೆ ಅಲ್ಪ ನಿವೃತ್ತಿ ಸಾಕು. ಯುದ್ಧವನ್ನು ದೇಶಭಕ್ತಿಯ 
ಹೆಸರಲ್ಲೋ, ಇನ್ನಾ ವುದೋ ಉತ್ತು, ಗ ಅಧ್ಯಾತ್ಮ ತತ್ವದ ಹೆಸರಲ್ಲಿ ಮಾಡಿದರೂ 
ನಿರ್ಲಜ್ಜ ” ತೊಲ್ಲುವಿಕೆಯೇ ಆಜ್ಯ ಕೇಂದ್ರ ಗಸ ಅಷ್ಟಿದ್ದೂ ಅನಾದಿ 
ಯಿಂದ “ಇಂದಿನವರೆಗಿನ ಚಿತ್ರ " ಗೇಯಗಳಲ್ಲಿ ನಾವು ಯುದ ವು ವೈಭವೀಕೃ ತ್ರ 
ನಾಗುವುದನ್ನು ಕಂಡಿದ್ದೆ ಕ pi ಕ್ರೌರ್ಯವಾಗಿ ತುಚ್ಛ ವಾಗಬೇಕಿತ್ತೋ 
' ಅದು ಕಲಾವಿದನ ಕುಶಲತೆಯಿಂದ ವೀರರಸವಾಗುತ್ತದೆ. ಅಪರೂಪಕ್ಕೆ ಯುದ್ಧ 
| ನನ್ನು ಕ್ರೌರ್ಯವಾಗಿ ತೋರಿದಲ್ಲಿಯೂ ಸಹ ಅದು ಕಲಾವಿದನ ಪರವಾದ ಜನರ ಮೇಲೆ 
ಇತರ ಜನಾಂಗದವರಿಂದ ನಡೆದ ಆಕ್ರಮಣವಾಗಿರುತ್ತದೆ. ಹಾಗಾಗಿ ಕಲಾವಿದನ 
ಕಡೆಗಾಗಿ ವೀರಾವೇಶದಲ್ಲಿ ಹೋರಾಡಿ ಮಡಿದ ಹುತಾತ್ಮರ ವೈಭವೀಕರಣಕ್ಕೆ ಕಳೆ 
ಉತ್ತರೆ. ಕಲಾವಿದ ಜನಜಂಗುಳಿಯ ಆವೇಶಕ್ಕೆ ತನ್ನ ಕರೆಸಿ ಈಡು 


a ಯುದ್ಧವನ್ನು ಅದರ ಕ್ರೌರ್ಯ, :ಬರ್ಬರತೆಯೊಂದಿಗೆ ತೋರಿದ 
ಕಲಾವಿದನೆಂದರಿ ಗೋಯ. ಆತನ ಚಿತ್ರಗಳು ಫ್ರೆಂಚರಿಂದ ತನ್ನ ಸ್ಪೇನಿನ ಜನರಿ 
pe ಕ್ರೌರ್ಯವನ್ನು ಚಿತ್ರಿಸುತ್ತವೆ. ಇಲ್ಲಿ ಯುದ್ಧದ ಸಂಗಾತಿಯಾಗಿರುವ 
ಕ್ರೌರ್ಯದ “ಕೇರ ಸರಳ ಚಿತ್ರ ಇವಿದೆ. ಮೊದಲಲ್ಲಿ ಗೋಯಾನಿಗೆ ಫ್ರೆಂಚರು 
4 AR ತತ್ವ ಗಳನ್ನು ಅಷ್ಟಿ ಸು ತನ್ರ ನಾಡಿಗೂ ಶಂದಾರೆಂದು ಸಕಾನುಭೂತಿ 
| ಇತ್ತೇನೋ. ಗ ಸ ನಿನ. ದೇಶಭಕ, ರ ಮೇಲೆ ನಡೆದ ಬರ್ಬರತೆಯು ಈ ಕಲ್ಪನೆ 
ಕುಸಿಯುವಂತೆ ಮಾಡಿತು. ಅಲ್ಲಿ ಸ್ಪೇನರ ಕಗ್ಗೊಲೆ ನಡೆಸುವಾಗ ಕ್ರಾಂತಿನರ 
ಫ್ರೆಂಚರು ಯಾವ ಭೇದವನ್ನೂ ಎಣಿಸಳಿಲ್ಲ. 


| ಹಾಗಿದೂ ) ಗೋಯಾನ ಚತ್ರೆಗಳಲ್ಲಿ ನಾಟಕೀಯತೆಯೆಂಬುದು ಉಳಿದು 
ಬಿಡುತ್ತದೆ. ನೀಕ್ಷಕನು ಬರ್ಬರಕೆಯನ್ನು ಭಾವಿಸಬಲ್ಲನಾದರೂ ಅದು ಆತನ ನೇರ, 
ಡೆ ವೈಯಕ್ತಿಕ ಅನುಭವವಾಗುವುದಿಲ್ಲ. 'ಅಜೇಕೋ ಈ ಸಾಮುದಾಯಿಕ ಅಪರಾಧವು 
| ನಮ್ಮ ಮನಸ್ಸಿನಲ್ಲಿ ತನ್ನ ನೀಚತ್ತವನ್ನು ಕಳೆದುಕೊಳ್ಳುತ್ತದೆ. 


2 


ನಮ್ಮ ಮನೆ ಬಾಗಿಲ ಮುಂದೆ ಬಿದ್ದ ಜಿವಿ, ದೂರದಲ್ಲೆಲ್ಲೋ ಯಸ 


ಸಾವಿರಾರು ARLENE ಹೆಚ್ಚಿ ನ ತೀವ ನ್ರತೆಯನ್ನು ಗಳಿಸುತ್ತದೆ. ನವ್ಯ; ಸಮ 
ಸಾ ಕಲೆಯಲ್ಲಿನ, ಎಲ್ಲ ಅನುಭವಗಳನ್ನೂ ತನ್ನದಾಗಿಸಿಕೊಳ್ಳುವ ಕಲಾವಿದನ 
ವೃತ್ತಿ ಯಂತೆ ಯುದ್ದದ ಬರ್ಬರತೆ, ಹತ್ಯೆ ಗಳೂ ವೈಯಕ್ತಿ ಕ್ರ ಅನುಭವವಾಗುತ್ತ, ಡೆ. 
ಸುಸ್ತಿ ದಿಂದ ನುಚ್ಚು ನೂರಾಗುವ ಸ ನ್ಮ ಕಲಾವಿದನ ಕಂಗಳಿಂದ. ಕಂಡ 
ವೈಯಕ್ತಿ ಕ ಜಗತ್ತಾ ಗುತ್ತ, ದೆ. ಇಂತಹ ಅನೇಕ ನವ್ಯ ಕೃ ತಿಗಳಿಂದ ನಮಗೆ ನಮ್ಮಲ್ಲಿ 


ಒಬ್ಬೊಬ್ಬರ ಒಡಸೆಯೂ. ನಿರಂತರ ಇರುವ ದುಃಸ್ಪಪ್ಪ ಇ 'ಅರಿವಾಗುತ್ತ ಡೆ. ಹಾಗಾಗಿ 


ನಿಕಾಸೋನ “ಗೆರ್ನಿಕಾ? ಕೃತಿಯಲ್ಲಿ ಚಿತ್ತಾ ಸುವ ಚಿತೆಯೇರುವ ಜಗತ್ತು ನಮ್ಮದೇ 
' ಆಗುತ್ತದೆ. ಅಲ್ಲಿ ಕುಸಿಯುತ್ತಿ, ರುವ ಶತಮಾನಗಳಿಂದ ರಕ್ಷಿಸಲ್ಪ ಟ್ರ ಶ್ರದ್ದೆ ಮೌಲ್ಯಗಳು, 
ನಂಬುಗೆಗಳು, ಮಾನವೀಯತೆ. ನಮ್ಮದಾಗುತ್ತದೆ. ಅಲಾ ಗುತ್ತಿ ರುವುದು ಕೇವಲ 
ಕೆಲವು ವ್ಯಕ್ತಿಗಳ ಸಾವಾಗದೆ, ಅವರೂ? ಜಗತ್ತಿನ ಕೊನೆಯಾಗುತ್ತದೆ. 
ಬಸನ “ಗೆರ್ನಿಕಾ” ಕುರಿತು ಜಾನ್‌ಬರ್ಗರ್‌ ಬರೆದ ಮಾತುಗಳಿವು : 
“ಗೆರ್ನಿಕಾ? ಒಂದು ಮನಸ್ಸಂಬಂಧವಾದ ಕೃತಿ - ಮತ್ತು ಇದರಿಂದಲೇ ಅದು 


ತನ್ನೆಲ್ಲ ಶಕ್ತಿಯನ್ನು ಪಡೆದುಕೊಂಡಿದೆ. ಪಿಕಾಸೋ ತನ್ಪ ನೈಜ ಘಟನೆಯನ್ನು 


ಕಲ್ಪಿಸಿಕೊಳ್ಳುವ ಯಶ್ಚ ಮಾಡಲಿಲ್ಲ. ಅಲ್ಲಿ ನಗರವಿಲ್ಲ, ನಿರೋಪ್ಲೇನುಗಳಿಲ್ಲ, ಯಾವ 
ಬಾಂಬಿನ ಸಿಡಿತವೂ ಇಲ್ಲ ಯಾವಾಗ ಯಾವ ವರ್ಷ ಯಾವ ದಿನ ನಡೆಯಿತೆಂಬ 
ಬಗ್ಗೆ ಅಥವಾ ಅದು ಎಲ್ಲಿ ಸ್ಪೇನಿನ ಯಾವ ಭಾಗದಲ್ಲಿ ನಡೆಯಿತೆಂಬುದರ ಬಗ್ಗೆ ಸಹ 
ಉಲ್ಲೇಖವಿಲ್ಲ. -ಅಲ್ಲಿ ಟೀಕಿಸಲು ಶತ್ರುಗಳಿಲ್ಲ, ವೀರಾವೇಶದ ವೀರರಿಲ್ಲ, ಅಷ್ಟಿದ್ದೂ 


ಈ ಕೃತಿಯೊಂದು ಪ್ರತಿಭಟನೆ-ಮತ್ತು ಇದರ ಇತಿಹಾಸ ಗೊತ್ತಿಲ್ಲದಿದ್ದನರೂ ಸಹ. 


ಇದನ್ನೇ ಭಾವಿಸಬಲ್ಲರು. ಹಾಗಾದರೆ ಇದರ ಪ್ರತಿಭಟನೆ ಎಲ್ಲಿದೆ? | 

ಅದು ಅಲ್ಲಿನ ದ್ಲೆಹಿಕಾಂಗಗಳಿಗೆ-ಕೈಗಳಿಗೆ, ಕಾಲಿನ ಪಾದಗಳಿಗೆ, ಕುದುರೆಯ 
ನಾಲಿಗೆಗೆ, ತಾಯಿಯ ಮೊಲೆಗಳಿಗೆ ಆಗಿರುವ ವಿಕಾರದಲ್ಲಿದೆ. ಅದನ್ನು ಚಿತ್ರಿಸುವಾಗ 
ಏನಾಗಿದೆಯೆಂಬುದು, ನೈಜ ಘಟನೆ ನಡೆಯುವಾಗ ದೇಹಕ್ಕೆ ಏನಾಯಿತು 
ಕಾಲ್ಪನಿಕ ಸಾಮ್ಯವಾಗುತ್ತದೆ. ನಮಗೆ ನೋವಿನ ಸೂ ನಮ್ಮ ಕಚ್ಣುಗಳಿಂ 
ದಾಗುತ್ತದೆ ಮತ್ತು ನೋವೆಂಬುದು ದೇಹದ ಪ್ರತಿಭಟನೆ.” 

ಹಾಗಾಗಿ ಚಿತ್ರವು ಸಂಪೂರ್ಣ ಅವಿವೇಕದ, ಕಗ್ಗೊಲೆಯ, ಅಂಗಚ್ಛೆ "ದದ 
ಸಂಕೇತವಾಗುತ್ತದೆ.. 'ಚಿತ್ರವನ್ನು ನೋಡುವ ನಾವು ದೂರದ ದುರಂತವೊಂದರ 
ವೀಕ್ಷಕರಾಗದೆ, ಭಾಗಿಗಳಾಗುತ್ತೇವೆ. 


ತನ್ನ “ಅಂತರ್ಯುದ್ಧದ ಮುನ್ಸೂ ಚನೆ” ಎಂಬ ಕೃತಿಯಲ್ಲಿ ಸಾಲ್ತ ಡೇರ್‌ 


ಡಾಲಿಯೂ ಸಹ ಇಂಥದೇ ದುಃಸ್ವಪ್ನ ವೆ ನಮ್ಮನ್ನು ವೈಯಕ್ತಿಕವಾಗಿ 4h ಬಲ್ಲ 
ಸಂಕೇತದೊಂದಿಗೆ ಚಿತ್ರಿಸುತ್ತಾನೆ. yp ಚಿತ್ರಕ್ಕೆ ಆತ “ಜೀಯಿಸಿದ ಬಟಾಟಿಯಿಂದ 


ಮಾಡಿದ ಮೃ ದು ರಚನೆ” ಎಂಬ ವಿಚಿತ್ರ ಹೆಸಂಸ್ನೂ ಸಹ ಕೊಟ್ಟಿದ್ದಾನೆ. ಮೊದಲ 


as 
ಇ|ಇಷ್ಟಹೇತಿತ್‌ 


ಥ್‌ 
3 3 
ನ 


' ನಾಮಕರಣದಿಂದ ಅವನ ಉದ್ದೇಶವು ಸ್ಪಷ್ಟವಾಗುತ್ತದೆ. ಚಿತ್ರದ ಹಿಕ್ನೆಲೆ 
' ಮುನ್ನೆಲೆಗಳು ಡಾಲಿಯ ದೇಶವಾದ ಜಿಳ್ಳುಗಿಲುಳ್ಳ , ನೀಲ ಬಾನು, ಇಂಚು ನೆಲ, 
ಬಿ. ಬಿದ್ದಿರುವ ಕಾಳು, ಕಸ್ಯ ಮಲಗಿದ ದೇಹ, ಅದು ಹಿಡಿದ ಅರ್ಧ ಕಾಯ 
ಇದಲಾದುವು ಮಾನವನ ವಾಸ್ತವಿಕ ಅವಯವಗಳನ್ನು, ಅವಾಸ್ತವಿಕವೂ ಭೀತಿ 
' ಕಾರಕವೂ ಆಗಿ ತೋರಿಸಿರುವ ವಿಕೃ ತಿಗಳು. ಮಾನವ ಕುಲ ಅಂತರ್ಯುದ್ಧ ದಿಂದ 
ತನ್ನ ನ್ಸು ತಾನೇ ಹರಿದು ಹಿಚುಕಿ ನಾಶಸಡಿಸುತ. ಡೆ ಎಂಬ ಘೋರ ಸಂದೇಶವನ್ನು 
ಈ ಚಿತ್ರ ಸಾರುತ್ತಡೆ. ಮಾಕ್ಸ್‌ ಬೆಕ್‌ಮ್ಯಾರ್‌ನಂತಹ ಅಭಿವ್ಯಕ್ತಿವಾದಿಗಳೂ ಸಹ 
ಇಂಥದೇ ಭಾವಗಳನ್ನು ತಮ್ಮ ಸಂಕೇತಗಳಿಂದ ನಮ್ಮಲ್ಲಿ ಮ ಕ. 

°° ಭಾರತೀಯ ಗ ಸೋಮನಾಥ ಹೋರೆಯವರ “ಗಾಯಗಳು? 
ಮಾಲಿಕೆಯ ಚಿತ್ರಗಳು ಸಹ ಯುದ್ಧದ ಸುತ್ತ ಹೆಣೆದದ್ದು. ಮಾನವೀಯತೆಯ 
ಮೇಲೆ ನಡೆವ ಎಲ್ಲ ಅನ್ಯಾಯ, ಅಕ್ಕ ತ್ಯ ಗಳ ಬಿಂಬವಾಗಿ “ಗಾಯಗಳು? ನಿಲ್ಲುತ್ತವೆ. 
ಇಲ್ಲಿ ಘಟನೆಯನ್ನು ವರ್ಣಿಸುವ ad ಸಾಹಿತ್ಯಕ ಕ್‌ 
ಭಾವನೆಗಳನ್ನು ಬಡಿದೆಬ್ಬಿ ಸಬಲ್ಲ ದೃಶ್ಯ ಬಿಂಬಗಳಿವೆ. ಮೊದಲು ಪ್ಲಾಸ್ಟರ"ನಲ್ಲಿ 
ಚ್ಚ ನ್ನು ಸಿದ್ಧ ಪಡಿಸಿ ನಂತರ ಪೇಪರನ್ನು ಎರಕ ಹೊಯ್ಯುವ ತಂತ್ರ ದ ಸ ಉಬ್ಬು 
3 ಗಳ ಮೇಲೆ ಯು ನೋಡುತ್ತಾ ಹೋದಂತೆ ಜೀವವನ್ನು ತಳೆಯುತ್ತ ದೆ. ತೂರಿ 
ಹೋದ ಗುಂಡಿನಿಂದ ರಖಾಲು ರುಖಾಲಾದ, ಚಾಕುವಿನಿಂದ ಇರಿದು ತೆರೆದ, ಬಾಯ್‌ 
ನೆಟ್ಟು ಗಳಿಂದ ತಿವಿದ ಭಾರದೆ ಸುತ್ತಿಗೆಗಳಿಂದ ಬಡಿದ, ಸಿಡಿದ ಬಾಂಬಿನ ತುಂಡು 
[ದಾದ ಗಾಯದಿಂದ ಒಸರುವ ರಕ್ತ-ಕೀವುಗಳೆ ಚಿತ್ರಣ ಕಾಣತೊಡಗುತ್ತದೆ. 
ಕೆ. ಜಿ.ಸುಬ ಬ್ರಮಣ್ಯನ್‌ರವರ ಸುಡಾವೆ ಮಣ್ಣಿ ಪ್ರ ಕೃತಿಗಳಲ್ಲಿ ಮನುಷ್ಯ ' ತನ್ನ 
ದುಷ್ಕರ್ಮದ ಕೆನಲಿನ ಪೂರೈ ಕೆಗೆ ಮನುಷ್ಯನನ್ನೇ ಗಡೆಯಾಗಿಸುವ, ಸೀತಾ 
ಇಂಥ ಕ್ರಿಯೆಗಳಲ್ಲಿ ಪದಂ ಜಿಸ್‌ ಚಿತ್ರವನ್ನು ನೀಡುತ್ತಲೇ 
ಕ ಮನುಷ್ಯನ ನಶ್ರ ರತೆಯ ವೆ ರುಧ್ಯ ವನ್ನು ತೋರುತ್ತಾ ಹೋಗುತ್ತಾ ಕಿ. - ಅದು 
“ಬಾಂಗ್ಲಾ ದೇಶವಿರಬಹುದು, ಎಡ್‌ ೦ ಇರಬಹುದು ಅಥವಾ ಜಗತ್ತಿನ ಇನ್ಹಾವುದೇ 
ಸ  ಭಾಗವಿರಬಹುದು. ತನ್ನ ಅಮಾನವೀಯ ಜಯಗಳಲ್ಲಿ ಹಿಗ್ಗಿ ಪದಕಗಳನ್ನು ಧರಿಸಿ 
' ಕುಪ್ಪ ಳಿಸುವವ ನೋವಿನೆದುರಲಿ ನಿಸ್ಸಹಾಯಕನಾಗಿ ಸೋಲುವುದನ್ನು. ಮಾರ್ಮಿಕ 
ಕ ಡಾ ತೋರುತ್ತಾರೆ. 

| ಜಗದಿ ವಿನಾಶದ ಅಣುಸಮರಡ ಭೀತಿಯಲ್ಲಿರುವ ನಮಗೆ ಎಂದಿಗಿಂತ ಇಂದು 
ಇಂಥ ಯುದ್ಧದ ವೈಭವೀಕೃ ತ ಸಿಹಿಯನ್ನು ಇಲ್ಲವಾಗಿಸಿ, ಯುದ್ಧದ ಕೌ ರ್ಯ 
 ಬರ್ಬರತೆಯನ್ನು ತೋರಿಸುವ, ಯುದ್ಧ ಎಂಬ ವ್ಹಣವನ್ನು ತೋರಿಸಿ ಜನರಲ್ಲಿ 
 ನಾವೆಂಥ ಅವಿವೇಕದೆಡೆ, ವಿನಾಶದೆಡೆ ಸಾಗುತ್ತಿದ್ದೇವೆಂಬ ಅರಿವು ಮೂಡಿಸಬಲ್ಲ ಚಿತ್ರ, 
ಶಿಲ್ಪ, ಸಾಹಿತ್ಯ ಕಲಾಕೃತಿಗಳು ಬೇಕಾಗಿದೆ, ವಿಪುಲ. 


i 1 ಡಾ 


ಅನಲೋಕನ 


ಇತ್ತಿಚೀನ ಕನ್ನಡ ಕಾವ್ಯ; ಕೆಲವು ಬಿಪ್ಪಣಿಗಳು 


ಎನ್‌. ಎಸ್‌. ಶ್ರೀಧರಮೂರ್ತಿ 


1 
ಇತ್ತೀಚಿನ ಕನ್ನಡ ಕಾವ್ಯದ ಕುರಿತು ನಮ್ಮಲ್ಲಿ ಅನೇಕರಿಗೆ ಭರವಸೆ ಇದೆ. 
ಆಧುನಿಕ ಕನ್ನಡ ಕಾವ್ಯ ಒಂದು ಹೊಸ ಚಾಲನೆಯಲ್ಲಿದೆ. ಹಾಗೆ ನೋಡಿದರೆ 
ಇಂತಹ ಚಾಲನೆ ಸಾಧ್ಯತೆ ಕಳೆದ ದಶಕದುದ್ದಕ್ಕೂ ನೆಲೆಯನ್ನು ಪಡೆದುಕೊಳ್ಳಲು 


ಪ್ರಯತ್ನಿಸುತ್ತಲೆ ಬರುತ್ತಿದೆ. ಬಂಡಾಯ ದಲಿತ ಚಳುವಳಿಗಳ ಜನನರ ನಿಲುವು, 


 ನವೃತಿ ಕಲಿಸಿಕೊಟ್ಟ ಸೂಕ್ಷ್ಮತೆಯ ಎಚ್ಚರ, ನವೋದಯವನ್ನು ಗೌರವದಿಂದ 
ಕಾಣುವ ಪರಂಪರೆಯ ಅರಿವು, ಚಾರಿತ್ರಿಕ ಪ್ರಜ್ಞೆ ಮತ್ತು ಸಮಕಾಲೀನ ಸಂವೇದನೆ 


ಇವೆಲ್ಲವು ಸಮ್ಮಿಲನಗೊಂಡು ಕಾವ್ಯಾಸಕ್ತರೆಲ್ಲ ಆಸಕ್ತಿಯಿಂದ ಭರವಸೆಯ ಕಣ್ಣುಗಳ ಸ 


ಹ್‌ 


ನ್ನರಳಿಸಿ ನಾಳೆಯತ್ತ ನೋಡುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇಂತಹ ಭರವಸೆಗೆ" 


ಯಾವುದೇ ಚಳುವಳಿಗಳು ಕಾರಣವೆಂದು ನಾನು ಭಾವಿಸುವುದಿಲ್ಲ. ಇದಕ್ಕೆಲ್ಲ ಚಳು 
ವಳಿಯ ಮಿತಿಯನ್ನು ಬೀರಬಲ್ಲ ಸಮರ್ಥ ವೈಯಕ್ತಿಕ ಧ್ವನಿಗಳೇ ಕಾರಣ. ಆದ್ದ 
ರಿಂದಲೆ ಇತ್ತೀಚಿನ ಕಾವ್ಯದ ಸಮೀಕ್ಷೆ ನಡೆಯಜೀಕಾದರೆ ಅದು ಅಂತಹ ವೈಯಕ್ತಿಕ 
ಧ್ವನಿಗಳ ಕುರಿತೆ ಹೊರತು ಚಳುವಳಿಗಳ ಕುರಿತಲ್ಲ. ಈ ಪ್ರಸ್ತುತ ಸಮೀಕ್ಷೆ ಅಂತಹ 


ಎಲ್ಲಾ ವೈಯಕ್ತಿಕ ಧ್ವನಿಗಳನ್ನು ಕುರಿತು ಹೇಳುತ್ತದೆ ಎಂದು ಹೇಳಿಕೊಳ್ಳುವ 


ಧೈರ್ಯ ನನಗಿಲ್ಲ. ಅಥವಾ ಗಮನಿಸಿದ ವೈಯಕ್ತಿಕ ಧ್ವನಿಗಳ ಸಮಗ್ರ ವಿಶ್ಲೇಷಣೆ ' 


ಇಲ್ಲಿ ನಡೆದಿದೆ ಎಂದು ಹೇಳಲಾರೆ. ಇದಕ್ಕೆ ಕಾರಣವೆಂದರೆ ನಮ್ಮ ಹೆಚ್ಚಿನ ಕವಿಗಳು 
ಇನ್ನೂ ನೆಲೆಗಳನ್ನು ಕಂಡುಕೊಳ್ಳುತ್ತಿದ್ದಾರೆ. ನೆಲೆ ಕಂಡುಕೊಂಡವರು ಸ್ಥಿರತೆಗೆ 
ಪ್ರಯತ್ನಿಸುತ್ತಿ ದ್ಹಾರೆ. ಇಂತಹ ಸಂಕ್ರಮಣ ಸ್ಥಿತಿಯ ವಿಶ್ಲೆ ೇಷಣೆ ಸಮಗ್ರವಾಗುವು 


ದಾದರೂ ಹೇಗೆ ಸಾಧ್ಯ? ಆದ್ದರಿಂದಲೇ ಪ್ರಸ್ತುತ ಕನ್ನಡ ಕಾವ್ಯ ಎದುರಿಸುತ್ತಿರುವ . 


ಬಿಕ್ಕಟ್ಟು ಹಾಗೂ ಸವಾಲುಗಳು ಹಾಗು ಇವುಗಳಿಂದ ಅಂತಿಮವಾಗಿ ಹೊಮ್ಮಿರುವ 
ಆಶಯ ಇವುಗಳನ್ನು ಗುರುತಿಸುವ ಓಪ್ಪಣಿಗಳನ್ನಷ್ಟೆ ನಿಮ್ಮ ಮುಂದಿಡುತ್ತಿದ್ದೇನೆ. 


2 
ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯದ ಕುರಿತ ಗಂಭೀರ ಜಿಜ್ಞಾಸೆ 
ತನ್ನ ಶಿಖರವನ್ನು ಕಂಡುಕೊಂಡಿದ್ದು “ದಧೃನ್ಯಾಲೋಕ?ದಲ್ಲಿ. ಆನಂದವರ್ಧನ ಯಾವ 
ಅನುಮಾನಗಳಿಗೂ ಕಾರಣವಿಲ್ಲದಂತೆ ರಸವೇ ಕಾವ್ಯದ ಉಜ್ಜೀಶ ಮತ್ತು ಧ್ವನಿಯೇ 
ಕಾವ್ಯದ ಆತ್ಮ ಎಂದು ಸಾರಿದನು. ಪ್ರಸ್ತುತ ಕನ್ನಡ ಸಾಹಿತ್ಯದ ಕುರಿತ 


11 (ಷಣೆಯಲ್ಲಿ ಈ ಅಂಶವನ್ನು ಬರೆಯುತ್ತಿ ರುವುದು ನಿಮ್ಮಲ್ಲಿ ಅನೇಕರಿಗೆ ಅಚ್ಚರಿ 
ಯನ್ನು ಟು ಮಾಡಬಹುದು. ಆದರೆ ಇದನ್ನು ಬರೆದ ಉದ್ದೆ "ಕ ಇಷ್ಟೆ. ಕಾವ್ಯ ಕ್ಸ 
ಬಾಹ್ಯ ಅಂಶಗಳಷ್ಟೇ ಪ್ರಮುಖವಲ್ಲ, ಇವಕ್ಕೆಲ್ಲ ಭಿನ್ನವಾದ ಅಗೋಚರವಾದ ಆ 
ಸ್ವ ರೂಪಿ ಒಂದು ವಡ ಎಂದು ಅವರು ಅಂದೇ ಗುರುತಿಸಿದ್ದ ರು. ತಬ 
 ಅಖಂಡಿತವಾಗಿ ಸಾಗಿ ಬಂದ ಸಹಸ್ರ ವರ್ಷಗಳ ಕನ್ನಡ ಕಾವ್ಯ ಪರಂಪರೆಯಲ್ಲಿ ನಿಧಾನ 
ವಾಗಿ ಬಾಹ್ಯ ಅಂಶಗಳೇ ಕಾವ್ಯದ "ಸತ್ತ್ವ ಎಂದು ತಿಳಿಯುವ ಪ್ರ ವೃ ತಿ ಬೆಳೆಯಲು 
| ಆರಂಭವಾಯಿತು. ಸರಿ ಕಾವ್ಯ ದಲ್ಲಿ ಸೈನಿಕರಂತೆ Se ಕವಾಯತು 
8  ಮಾಡಲಾರಂಭಿಸಿದವು. ವಿದ್ವ ಷಿ 3ನ ಇಟ್ಟಿ ಗೆಯ ರಾಶಿಯನ್ನೇ ತಯಾರಿಸಲಾಯಿತು. 
ಕ ಕೈ ಜ ಕಾವ್ಯ ಮಾತ್ರ ಕಣ್ಮರೆಯಾಗಿತ್ತು. ಕನ್ನಡ ಸಾಹಿತ್ಯದ ಆರಂಭಿಕ ಚಳುವಳಿ 
ಗೆ ಗಳು ಈ ಪ್ರವೃತ್ತಿ ಯನ್ನು ತಡೆಗಟ್ಟಿಲು ಯತ್ನಿಸಿದರೂ ಶ್ರೇಷ್ಕತರ ಉದ್ದೇಶವನ್ನಿಟ್ಟು 
ಕೊಂಡೇ ಗೋವಿಂದಪೈಯವರು ಪಾ ್ರ್ರಸವನ್ನು ಬಿಡುವುದು” ಎಂದರು. ಆಂಗ್ಲ 
ಸಾಹಿತ್ಯದ ಪ್ರೆ ಪ್ರೇರಿತವಾದ. ನವ್ಯ ಸಾಹಿತ್ಯ ಇದನ್ನು ಸಮರ್ಥಿಸಿತು. ಆದರೆ ಅದರೆ. 
ಪರಿಣಾಮ ಮಾತ್ರ ಒಳೆ | ಯದಾಗಲಿಲ್ಲ. ಬಾಹ್ಯ ಅಂಶಗಳನ್ನು ಕಡೆಗಣಿಸಿದೊಡನೆಯೆ 
ಕಾವ್ಯ ಯಾರು Bs ಬಕೆಯಬಹುದು ಎಂಬ ಭಾವನೆ ಬೆಳೆಯತೊಡಗಿತು. 
ಕಾವ್ಯಕ್ಕೆ ಅಗತ್ಯವಾದ ತಾಳ್ಮೆ ಮಾಯವಾಯಿತು. ಅಗ್ಗದ ಜನಬ್ರಿ ಯುಕೆಯ 
3 ಕಾವ್ಯದ ಪರಮ ಉದ್ದೆ ತಾಜ ಬ ಇಂದು ನಾವು ಹೆಮ್ಮೆ ಫಡೆಬಹುದಾದ 
ಬೃ ಹತ್‌ ಕವಿಗಳ ಸಂಖ್ಯೆ ಯನ್ನು ಹೊಂದಿದ್ದೆ "ವೆ ನಿಜ. ಆಡಿಕಿ ಗಾಳಿ ಊದಿ 
. ಟೊಳ್ಳು ಗಳನ್ನು ಕೆಳಕೆ ಬೀಳಿಸಿದರೆ: ಉಳಿದುಕೊಳ್ಳು ವ ಗಟ್ಟಿಕಾಳುಗಳ ಸಂಖ್ಯೆ 
೫ ಜಿರಳೆಣಿಕೆಯಷ್ಟೂ ಇಲ್ಲ. ನನಗನ್ಸಿಸುವಂತೆ ಈ ಕ ನಾವು ನಿಜಕ್ಕೂ 
| ಅತ್ಛ ಂತ RS ಸ್ಕಿ ತಿಯಲ್ಲಿದ್ದೇವೆ. 


3 

ಇಂದಿನ ಕಾವ್ಯದ ಎರಡು ಮುಖಗಳನ್ನು ಗಮನಿಸಿದ ನಂತರ ನಾವು ಪ್ರಸ್ತುತ 

ಕಾವ್ಯದ ಕುತೂಹಲಕಾರಿ mi ಇಳಿಸ 'ಮತ್ತು, ಅವಕ್ಕೆ ಕಾರಣಿವಾದ ಸಮರ್ಥ 
ವೈಯ ಯಕ್ಷಿ ಕ್ಟ ಧ್ವನಿಗಳನ್ನು ವಿಶ್ಲೆ ಹಿಸೋಣ. ನನ್ಯ ಕಾವ್ಯದ ಅವನತಿಯಾಗಲಿ 
. ಅದಕ್ಕೆ "ಕಾರಣವಾದ ಅಂಶಗಳಾಗಲಿ' ಪ್ರಸ್ತುತ pd ಮಿತಿಗೆ ಹೊರತಾದವು. 
1 ಆದರೆ ನಾನು ಇಲ್ಲಿ ದಾಖಲಿಸುತ್ತಿರುವ ಕುತೂಹಲಕರ ಅಂಶವೆಂದರೆ ನವ್ಯ ಕಾವ್ಯದಲ್ಲಿ 
 ಪ್ರಬುದ್ಧಮಾನರಾಗಿ ಅಡಿಗರ ಗರಡಿಯಲ್ಲಿ ಪಳಗಿದ ಕವಿಗಳು Re 
|! ನರಕ್ಕೆ ಹೊಂದಿಕೊಂಡ ರೀತಿ. ಈ ದೃಷ್ಟಿಯಿಂದ ಗಮನಿಸಬೇಕಾದ ಇಬ್ಬರು 
4 ಕವಿಗಳೆಂದರೆ ಕೆ. ವಿ. ತಿರುಮಲೇಶ್‌ ಮತ್ತು, ಸುಬ್ರಾಯ ಚೊಕ್ಕಾಡಿ. ಕೆ ವಿ. 
ತಿರುಮಲೇಶ್‌ ಬದುಕಿನ ಸೂಕ್ಷ್ಮ ಸ್ತರದಲ್ಲಿ ಕಾವ್ಯದ. ಒರತೆಯನ್ನು ಹುಡುಕುವ 
ಪ್ರಯತ್ನ ಮಾಡುತ್ತ ಅವುಗಳ ನಡುವೆ ತಾತ್ತಿಕ ಸುಸಂಗತತೆಯನ್ನು ಹುಡುಕುವ 


6 


ಯತ್ನ ಮಾಡುತ್ತಿದ್ದಾರೆ. ಅವರ “ಅವಧ? ಯಾವ ಪ್ರಕಾರಕ್ಕೂ ಹೆಸರು ತರಬಲ್ಲ 
ಸಂಕಲನ. ಆದರೆ. ಇದೇ ಮಾತುಗಳನ್ನು ಸುಬ್ರಾಯ ಜೊಕ್ಳಾಡಿಯವರ ಬಗ್ಗೆ 


ಹೇಳಲಾಗದು. ಚೊಕ್ಕಾಡಿಯವರ ಪ್ರ ಪ್ರಯತ್ನ ನವ್ಯ "ಕಾವ್ಯ ದಲ್ಲೆ ಕ 6 ಜೀವಂತಿಕೆ 
ತೆಗೆಯುವ ೪ಜಿ ಇದೆ ಎನಿ ಸುತ್ತಿದೆ. ತನ್ನಲ್ಲೆ ಷ್ಟ “ಗುಣಗಳ ಜೊತೆಗೂ 


ಸ್ತ 


ಚೊಕ್ಕಾಡಿಯವರ ಕಾವ್ಯ ಸಮಕಾಲೀನ ಸಾಹಿತ್ಯದ ಜರು ಸುಂದರ ಒಂಟಿ ದ್ವೀಪ 1. 


ದಂತೆ ತೋರುತ್ತದೆ. ಇದೇ ದೃ ಸ್ಟಿಯಿಂದ ಗಮನಿಸಬೇಕಾದ ಇನ್ನೊಬ್ಬ ಬ್ಬ ಕವಿ ಫನ್‌ 
ಎಸ್‌. ಮಂಜುನಾಥ್‌. 
ಇಂದಿನ ಕಾವ್ಯದ ಇನ್ನೊಂದು ಪ ಪ್ರ ಮುಖ ವಿದ್ಯಮಾನವೆಂದರೆ ಹಿಂಜೆಂದು ಇಲ್ಲ 
ದಷ್ಟು ದೊಡ್ಡ ಸಂಖ್ಯೆ ಯಲ್ಲಿ ಕವಯಿತ್ರಿ ಸು ಬರೆಯುತಿ ತ್ತಿರುವುದು. ಆದರೆ ಇವರಲ್ಲಿ 
ಗಟ್ಟಿ "ಕಾವ್ಯ. RG ಸೂಖ್ಯೆ ಮಾತ್ರ ಗಮನಾರ್ಹವಾಗಿಲ್ಲ. ಇವರ 
ಪೈಕಿ ಮೂವರ ಹೆಸರು ಮಾತ್ರ ನನಗೆ ಮುಖ್ಯವೆನ್ನಿಸುತ್ತ ದೆ. "ಅವರೆಂದರೆ ಪ್ರತಿಭಾ 


ಸ . ಚ. rors ಮತ್ತು ಸ. ಉಷಾ. “ನಾವು ಹುಡುಗಯರೆ | 


ಹೀಗೆ” ಕವನ ಸಂಕಲನದಲ್ಲಿ ಸಾಮಾನ್ಯ ಕವಯಿತ್ರಿಯರಂತೆ ಸದಚಮತ್ಯಾರದಲ್ಲೆ 


ಅನ್‌ 


ಮೈಮರೆತ ಪ್ರತಿಭಾ ನಂದಕುಮಾರ್‌ ಸಮರ್ಥ ಕವಯಿತ್ರಿಯಾಗಿ ವಿಜೃಂಭಿಸಿದ್ದು 


“ಈತನಕ” ಕನನ ಸಂಕಲನದಲ್ಲಿ. ಈ ನಡುವೆ ಯೌವನದ ಬೆಡಗು ಬಿನ್ನಾ ಣಗಳು, 


ಪ್ರಗಲ್ಪ ಗೃ ಜಣಿಯಂತೆ ಆಳವಾಗಿ ಸಂಸ್ಸರಿಸಲ್ಪಟ್ಟಿ ದ್ದವು. ಬದುಕನ್ನು ವೈಚಾರಿಕ ' 


ನಾ ೨8 "ಸಿಸುವ ಪ್ರಕ್ರಿಯೆಯಲ್ಲಿಯೆ ತನ್ನ ನಕ (ಷಣೆಗಳ ತೆಕ್ಸೆ ಗೆ ದಕ್ಕದೆ ಉಳಿದು 
ಬಿಡುವ ನಿಗೂಢ ಅಂಕೆಗಳ ಬಗ್ಗೆ ಜಿರಗು ಕುತೂಹಲಗಳು, ಉಳಿಸಿಕೊಳ್ಳುವ 
ಎಚ್ಚರ, ಎಲ್ಲಾ ಬದಲಾವಣೆಗಳಿಗೂ ಸ ಸ್ಬಂದಿಸುತ್ತಲೇ ಬದುಕಿನ ಮೂಲಭೂತ ಅಂಶ 


ಗಳ ಬಗೆಗಿನ ಬೆಂತನೆ ಶೀಲತೆ, ವಸ್ತು ನಿಷ್ಠೆ ಅನುಭವಕ್ಕೆ ವ್ಯಕ್ತಿ ನಿಷ್ಠೆ. ವಿವರಗಳನ್ನು 


ತೊಡಿಸುವ ಆತ್ಮೀಯತೆ ಇವುಗಳ ಮೂಲಕ ಇಂದು ಪ್ರತಿಭಾ ಯಾವ ರಿಯಾಯಿತಿಯ 


ಅಗತ್ಯೆ ಇಲ್ಲದಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಪರಂಪರೆ ಕುರಿತ ನಕರಾತ್ಮಕತೆಯಲ್ಲೆ : 


ವೈಯಕ್ತಿಕ ಅಳಲಿನ ವಿಸ್ತಾರವನ್ನು ಕಾಣುವ ಚ. ಸರ್ವಮಂಗಳ ಸಶಕ್ತ ಕವಿತೆ 
ಗೆಳನ್ನು ಕೊಟ್ಟಿ ಗಮನಾರ್ಹ ಕವಯಿತ್ರಿ ಅವರ “ಅಮ್ಮನ ಗುಡ್ಡ ೫ ಅನೇಕ ಕಾರಣ 
ಗಳಿಂದ ಕನ್ನ ದದ ನ ಮುಖ ಕೃ ತಿಯಾಸುತ್ತ ದೆ. ಇದೇ ಮಾತುಗಳನ್ನು ಸ. ಉಷಾ 
ಅವರ ಬಗ್ಗೆ ಹೇಳುವುದು ಕನ್ನ. ; ಉಷಾ ಅವರ ಕಾವ್ಯ ಇನ್ನೂ ತನ್ನ ನನನ 
ಕಂಡು ಕೊಳ್ಳ ಬೇಕಾಗಿದೆ ಪ ನನಗೆನ್ನಿಸುತ್ತ ದೆ. 

ಇತಿ ಚಿನ ಕಾವ್ಯದ ಪ್ರಮುಖ ವಿದ್ಯಮಾನ ದಲಿತ ಮತು, ಬಂಡಾಯ 
ಸಾಹಿತ್ಯಗಳು. ಈ ಎರಡು ಚಳುವಳಿಗಳ ಕುರಿತ ವಿಶ್ಲೆ (ಸಷಣೆಯ ಸಾಹಸಕ್ಕೆ ನಾನು 


ಕೈಹಾಕುವುದಿಲ್ಲ. ಆದರೆ ಕಾವ್ಯವನ್ನು ಜನಪರವಾಗಿಸುವ ಸಾಹಸದಲ್ಲಿ ಕಾವ್ಯವನ್ನು 


ಖಿಡ್ಲ ವಾಗಿಸ ಹೊರಟ ಬರಹಗಾರರು ಕಾವ್ಯ ತನ್ನ ಪರಂಪರೆಯಲ್ಲಿಯು. ಜನನರ 
ವಾಗಿಯೆ ಇತ್ತು ಎಂಬ ಸೂಕ್ಷ ೬ನನ್ನು ಮರೆತರು. ಪಂಪ ಇವರಿಗೆ ಜನಪರನಲ್ಲದ 


PE ; 


NN SS RE SRN A 
We ಸ Pp \ pe ಬ ಕ 


7 


ಗಳನ್ನು ಹೇಳಿಸಿದ ಪಂಪ ಒಬ್ಬ ನೈಜ ಬಂಡಾಯಗಾರನಾಗಿದ್ದ. ಹೀಗೆ ಈ ಚಳು 


'ವಳಿಗಳ ದೌರ್ಬಲ್ಯಗಳೆಲ್ಲವು. ಿರುಪಕೆ ಕುರಿತ ನಿರ್ಲಕ್ಷದಲ್ಲಿಯೆ ಇವೆ. ಜೊತೆಗೆ 


; ಶೋಷಣೆಯೆಲ್ಲವೂ ಬ್ರಾಹ್ಮಣರಿಂದಲೇ ಆಗಿದೆ ಎಂಬ ಸಾಮಾನಿ (ಕರಣವೆ ಈ ಚಳು 
 ವಳಿಯಲ್ಲಿನ ದೊಡ್ಡ red “ಇಕ್ರಲಾ ವದೀರ್ಲಾ ನನ್ನ ಮಕ್ಕಳ ಚರ್ಮ 


 ಎಬ್ರಲಾ” ಎಂದು ಅಬ್ಬರಿಸಿದ ಸಿದ | ಲಿಂಗಯ್ಯನವರೊಬ್ಬ ಕಿ ದಲಿತ ಸಾಹಿತ್ಯ ಕೊಟ್ಟು 
| ಕೊಡುಗೆಯಾಗಿ ಉಳಿದಿರುವುದು ಆ ಚಳುವಳಿಯ ಸೋಲನ್ನು ಹೇಳಬಲ್ಲದು. 


°° ಘು ದೃ ಷ್ಟಿ ಯಿಂದ “ಬಂಡಾಯ ಸಾಹಿತ್ಯ?ವೆ ಕೋಚ ಗಮನಾರ್ಹವಾದದ್ದು. 
ಚಂದ್ರ ತೇಖರ ತಾಳ್ಯ, ಬಸವರಾಜ ಸಬರದ, ಪ್ರ ಹ್ಲಾ ದ ಅಗಸನಕಟ್ಟೆ ಢಿ. ವಿ. 


ಚ ಬಡಿಗೇರ, ಅಲ್ಲಮಪ ಪ್ರಭು ಬೆಟ್ಟಿ ದೂರು ಮ ಪ್ರ ಮುಖ ಕವಿಗಳನ್ನು ಅದು 
ಕೊಟ್ಟಿದೆ. ಅದರೆ ಇವರೆಲ್ಲರೂ ತಮ್ಮ ನೆಲೆಗಳನ್ನು. ಕಂಡುಕೊಂಡದ್ದು. ತಮ್ಮ 
ಟಾ ' ಸ್ವಸಾಮಥಗ್ಯದಿಂದಲೆ ಎಂಬುದು ಮಾತ್ರ ಮರೆಯಲಾಗದ ಸಂಗತಿ. “ಹಲವರಿಗೆ 
ತ್ನ  ಅಸಮಾಧಾನವಾಗಬಹುದಾದರೂ ಒಂದು ಮಾತನ್ನು ಬರೆಯಲೇಬೇಕು. 
ತ ಅದೆಂದಕಿ ಯಾವ “ಮ್ಯಾನಿಫೆಸ್ಟ್‌ "ಗಳೂ ಕವಿತೆಯಾಗಲಾರವು, ಕಾವ್ಯ ಎಲ್ಲರನ್ನು 
ಒಪ್ಪಿಕೊಳ್ಳುವ ಸಾ ಸೋ ವಿಶಾಲ ರ್‌ ಮಾತ್ರ 
ತ 2 ತ್ರ ದ 


4 
ಇನ್ನು ಇತಿ ತ್ರೀಚಿನ ದಿನಗಳಲ್ಲಿ ಹೆಚ್ಚು ಬರೆಯುತ್ತಿ ರುವ ಕವಿಗಳಿಂದರೆ ಎಚ್‌. 


ಹ ಎಸ್‌. ನೇಕಟೀಶಮೂರ್ತಿ, ಬಿ. ಆರ್‌. ಲಕ್ಷ್ಮಣರಾವ್‌, ಜಯಂತ ಕಾಯ್ಕಿಣಿ 


ಮತ್ತು, ಎಚ್‌. ಎಸ್‌. ಶಿವಪ್ರಕಾಶ್‌. ಆರಂಭದಲ್ಲಿ ಅಪಾರ ಭರವಸೆ ಮೂಡಿಸಿದ್ದ 
ಬಿ. ಆರ್‌. ಲಕ್ಷ್ಮಣರಾವ” ಇತಿ, (ಜೆಗೆ ಏಕೋ ಅಲ್ಪ ತೃಪ್ತರಾದಂತೆ ತೋರುತ್ತ ಜಿ. 


ಕವಿಯಾಗಿ ಕಂಡ. ಆದರೆ ಸಂಸ್ಥ ವೇ ಹ ಕಾಲದಲ್ಲಿ" 
ನ ಕನ್ನಡದಲ್ಲಿ ಕಾವ್ಯ ರಚಿಸಿದ ಸಂಪ ಎಷ್ಟರ ಮಟ್ಟಿಗೆ ಜನಪರನಾಗಿದ್ದ ಎಂಬುದು 
ಇವರಿಗೆ ಹೊಳೆಯಲಿಲ್ಲ. ಕರ್ಣನ ಭಾ? ಇಂಟ ವ ೈಕ್ಷವನ್ನೇ ಅಲುಗಿಸಬಲ್ಲ ಸದ್ಯ 


ತೆ 


ಲಿಲಿ ಪುಟ್ಟ ಯ ಹೇಬಲ”ದಲ್ಲಿ ಆಧ್ಯಾತ್ಮಿ ಕ್ರ ಕಾಮವನ್ನು “ನೀರಿದೆ ಸೌಂದರ್ಯಾನು 


' ಭೂತಿಯನ್ನು ಬಿಂಬಿಸಿದ ಲಕ ಕ್ಷ್ಮಣರಾಯರು ಮುಂದಿನ ಕನನ ಸಂಕಲನಗಳಲ್ಲಿ 


ಅಲ್ಲಿಂದ ಜೆಳೆಯುವುದಿರಲಿ ಆ ಮಟ್ಟಕ್ಟೇ ಮುಟ್ಟಲಿಲ್ಲ. ಲಕ್ಷ್ಮಣರಾಯರ ಇತ್ತೀಚಿನ 


ಕೆಲವು ಕವಿತೆಗಳು “ಜಾಹಿರಾತು ಗೀತೆ”ಗಳಷ್ಟು,- ತೆಳುವಾಗಿರುವುದನ್ನು ನೋಡಿದರೆ 


` ಅವರು ತಮ್ಮ ಸಹಜ ಕಾವ್ಯವನ್ನೆಲ್ಲಿ ಬಲಿ ಕೊಡುತ್ತಿದ್ದಾರೊ ಎಂಬ ಗಾಬರಿ ಹುಟ್ಟಿ 


ಕೊಳ್ಳು ತ್ತದೆ. ಇವರೊಟ್ಟ ಗೆ ಹೆಜ್ಜೆ ಇಡುತ್ತಿರುವ Rico ಕಾಯ್ಬಿಯವರು 


4 ಸರ ಕ ಸ್‌ ದ ಭಿನ್ನ ಸಾಧ್ಯ ತೆಗಳನ್ನು ಪರಿಶೀಲಿಸುವ ರಚನಾತ್ಮಕ ಸ oi 
ಗೆ ' ಯಲ್ಲಿಯೇ ಮೈಮರೆತಂತೆ ಕೋರುತ್ತ ಥಿ. | ; 


8 


ಇನ್ನು ಎಚ್‌. ಎಸ್‌. ವೆಂಕಟೀಶಮೂರ್ತಿಯವರ ಸಮಸ್ಯೆ ಬೇಕಿ ರೀತಿಯದು. 
ಅವರ ಮಹತ್ವಾಕಾಂಕ್ಷೆಯೆ ಅವರಿಗೆ ಮಿತಿಯಾಗಿರುವಂತೆ ನನಗೆ ತೋರುತ್ತದೆ. ಹಳೆ 
ಸಾಹಿತ್ಯ ತಂತ್ರಗಳನ್ನು ಹೊಸ ಕಾವ್ಯದ ಅನಿವಾರ್ಯತೆಗಳಿಗೆ ಹೊಂದಿಸಿಕೊಳ್ಳುವ 
ee ಅನಾರ ಭರವಸೆ ಹುಟ್ಟಿ ಸಿದ್ದ ಎಚ್‌.ಎಸ್‌.ವಿ. ಅವರು, ತಮ್ಮ ಮಹತ್ವಾ 
ಕಾಂಕ್ಚೆಗೆ ಅಗತ್ಯವಾದ ತಾಳ್ಮೆಯ ಯನ್ನು 'ಮಾತ್ರ ಮೈಗೂಡಿಸಿಕೊಳ್ಳ ಲಾಕಡೆ ಹೋತ 
ಕ ಅವರೆ. ಇತಿ ಚಿನ “ಯತು ವಿಲಾಸ್‌ ಎಂಬ ಕಾಳಿದಾಸನ ಖುತು ಸಂಹಾರದ 
ಅನುಸೃಸಿ Ww ನನಗೆ ನಿಜಕ್ಕೂ ಗಾಬರಿಯನ್ನೇ ಹುಟ್ಟಿ ಸಿತು. ವಿಮರ್ಶೆಯ ಪರಿಭಾಷೆ 
ಯಲ್ಲಿಯೆ ಹೇಳುವುದಾದರೆ ತಾತ್ತಿಕತೆ ಸೌಂದರ್ಯವನ್ನು ಸೃಷ್ಟಿಸ ಸುವ ಮೊದಲು 
ಅವರು ತಮ್ಮ ಭಾಷೆಯನ್ನು ಸಾಧ್ಯತೆಗೆ ಹಿಗಿ ಸಿಕೊಳ್ಳ ಬೇಕಾಗಿದೆ. ಆಗೆ 
ಮಾತ್ರವೆ ತ 2 ಕಾವ್ಯ ಹೊರಬರುವುದು ಮತ್ತು ಅವರ ಮಹತಾ _ಕಾಂಕ್ಸೆ 
ee ತಾಳುವುದು, ಅಂತಹ ಕಾವ್ಯ ಮಾತ್ರ ವೇ ಕನ್ನಡ ಸಾಹಿತ್ಯಕ್ಕೆ 
`ಹೊಸ ತಿರುವು ಕೊಡಬಲ್ಲದು. | 


ಇತ್ತೀಚೆಗೆ ಬರೆಯುತ್ತಿ ರುವ ಬರಹಗಾರರ ಪ್ಸೆಕಿ ಅತ್ಯಂತ ಭರವಸೆ ಹುಟ್ಟಿ ಸಿದವ. 
ರೆಂದರೆ ಜೆಟ್‌. ' ಎಸ್‌. ಕಿವಪ್ರ ಕಾಶ್‌. ಸಮಕಾಲೀನ ಬದುಕನ್ನು ಚಂತ್ರೆ ಯ 


ಹಿನ್ನೆಲೆಯಲ್ಲಿ ದಾರ್ಶನೀಕರಿಸುವ, ಬದುಕೆನ ಸೂಕ ಕ್ಷ್ಮಗಳನ್ನು ಕಾವ್ಯದ wd 
ಘಟಕವಾಗಿಸುವ ಅವರ ಸಾಮರ್ಥ್ಯ ವಿನೂತನವಾದದ್ದು. ನವ್ಯ ಕಾವ್ಯದ ತಂತ್ರ 
ಗಳನ್ನು ಪ್ರಯೋಗಾರ್ಥವಾಗಿಯೆ ಬಳಸಿಕೊಳ್ಳುವ ಇತಕು ಸಮಕಾಲೀನತೆಯ 
ಸಮರ್ಥ ಧ್ವನಿಯಾಗುತ್ತಿದ್ದಾಕೆ. . ಶಿವಪ್ರ ಹ ಈ ದಾರಿಯಲ್ಲಿಯೆ ಸ್ಥಿರತೆ 
ಕಂಡುಕೊಂಡರೆ ಅದರಿಂದ ಕನ್ನಡ ಸ ಸಾಹಿತ್ಯಕ್ಕೆ ಆಗುವ ಲಾಭವೇನು ಹಾ 
ವಾದದ್ದಲ್ಲ. 


ಗ್ರ | 
ಇತ್ತೀಚಿನ ಕನ್ನಡ ಕಾವ ವನ್ನು ಕುರಿತ ಈ ಟಪ್ಪ ಣಿಗಳು ಸಮಗ್ರ ವಾದದ್ದು, 
ಪ್ರಾತಿನಿಧಿಕವಾದದ್ದು ಮ ನಾನು ಭಾವಿಸಿಲ್ಲ. ಅದಕ್ಕೆ ಲೇಖನದ ಹ 
ಗಳು ಅಡ್ಡ ಬರುತ್ತ ವೆ ಇಲ್ಲಿ ನಾನು. ಗಮನಿಸಿದ ಕವಿಗಳಷ್ಟೆ ೯ ತೆ ಮುಖರು ಎಂದೇನು 
ನನ್ನ ಅಭಿಮತವೂ ಅಲ್ಲ. ಆದರೆ ಕಾವ್ಯದ ಪ್ರ ಪ ವಾಹದಲ್ಲಿ" ಇಂತಹ ಅಲೆಗಳು ಮುಖ್ಯ 
ವಾದದ್ದು ಎಂದು ಗುರುತಿಸುವ ಪ್ರಯತ್ನ ಮಾತ್ರ ಮಾಡಿದೆ ನೆ. ಇನ್ನೊ ೦ದು 


ಗ 'ನಿಷಯವನೆಂದರೆ ನಾನು ಈ ಓಪ್ಪ ಜಿಗಳಿ ಚಿಚ ಬರಹಗಾರರ ಕುರಿತು 


ಪ್ರಸ್ತಾಪಿಸುವ ಪ್ರಯತ್ನ ಮಾಡಿಲ್ಲ. ನಿಕೆಂದರೆ ಇವರ ಕಾವ್ಯಗಳು ಪ್ರತೈೆ (ಕ 
ಜೇಖನಗಳಿಗೆ ನಸು ವಾಗಬಲ್ಲವಾದ, ರಿಂದ ಅಂತವರ ಬರಹದ ವಿಶ್ಲೇಷಣೆಗೆ ತಾತ್ಟಿಕ 
ವಾಗಿಯೂ ಸರಿಯಲ್ಲ ಸಮಕಾಲೀನ ಸಾಹಿತ್ಯ ಆ ತ್ಮನಿಶ್ಲೇ ಣೆ ಮತ್ತು ' ಅತಿ 
ವೈ ಯಕ್ಕೆ ಕತೆಯಿಂದ. ತಪ್ಪಿಸಿಕೊಂಡು ಹುಲುಸಾಗಿ ಬೆಳೆಯುತ್ತಿ ಬಿ. ವ್ಯಕ್ತಿ ವಿಶಿಷ್ಟ 


ಸಾ 


9 


ಜಿ ಮೂಲಕ wea `' ನೋಡುವ, ಹೊರಗಿನ ವೀಕ್ಷಣೆ ಒಳಗಿನ 
ನೆಯ ಸಂಕೀರ್ಣ ಕಲಾತ್ರ [ಕತೆಯನ್ನು ದಾಖಲಿಸುವ ಯತ್ತ ನಡೆಯುತ್ತಿದೆ. 
ು ಸಮಾಜ ಚಲಿಸುತ್ತಿರುವ ಸ್ಯ ನ್ನು ಇಂತಹ ಚಲನ ಶೀಲತೆಯಲ್ಲಿ ಮನುಷ ನ 
ರುವಿಕೆಯನ್ನು ಅವನ ಸತ ಸಂಬಂಧಗಳನ್ನು ದೈನಂದಿನ ಜೀವನದ ಸ 
ವಿವರಗಳಲ್ಲಿ ಪೂರ್ಣವಾಗಿ ಅಧಿಕೃತವಾಗಿ ಹಿಡಿಯುವ ಯತ್ನ ಸಾಗಿದೆ. ವ್ಯಕ್ತಿ 
ವ ಸ್ಟ ಪ್ರಜ್ಞೆ ಯ ಮೂಲಕ ಬದುಕನ್ನು ನೋಡುವ ಪ ಪ್ರವೃತ್ತಿ "ಜಾಗ ತರ ಚ 
ನನ್ನು “ಕುರಿತ ಸಮಗ್ರ ವಿಮರ್ಶೆ OEE ಎಂಬ ಅಂಶವನ್ನು. 

ಣಿಗಳು ಧ ೨ನಿಸಿದರೆ ನನ್ನ ಪ್ರಯತ ಸಾರ್ಥಕ್ಯವನ್ನು ಪಡೆಯುತ್ತಿದೆ ಖಂ 


ಸೊರಗಿಡೆ ಆದರ್ಶಗಳು 
ಕಾವೇರುವ ಹೊತ್ತು 

' ಮಾತು ನೀನೇ ಇರಲಿಲ್ಲ; 
ಕೊರಗಿದ ಹೃದಯಗಳು | 
ಎದಿ ಳುವ 'ಹೊತ್ತು 
ಹಸಿವುಗಳೇ ನೀವು "ಬಿಡಲಿಲ್ಲ 
ಜಿಗಿಯುವ 
ಸುಪ್ತವಾಗಿಸುವ ಹೊತ್ತು 

ನೀವು ಬಿಡಲಿಲ್ಲ 


ಕನಸುಗಳು ಎಳುವ ಹೊತ್ತು 
ನೀನೇ ಕೊಂಡುಬಿಟ್ಟಿ ರಲ್ಲ? 
ಕನಸುಗಳೇ ಇಲ್ಲ! 


1111413 | ಭಗವತಿ, ಎಂ. ಆರ್‌. 


| 


ಬಿಕೊಂಡಿದ್ದೇನೆ. ಸ ಹ 
| | ಏಕೆಂದರೆ | 


x 


ಕಾವ್ಯ ಸಂಚಯ - 


ಇಳಿಬಿದ್ದ ಮುಖದಲ್ಲಿ 


ಶ್ರೀಧರ ಪಿಸ್ಸೆ 


ಕೆಲಸ ಕ್ಸ ಸಾಗದೆ 
ಮಾತು ಮಣ್ಣು 
ಪ್ರೀತಿ ಕೆಂಡ 


ಈ + Ws 


ಕೆಂಗಣು ಕರಿಗಣು 
ಸ ೪ ೪9 
ಕಣ್ಣೀರು ಕೆನ್ಸೀರು 
ಬಾಡಿ ಬಗ್ಗಿದ ಬೆನ್ನು 
ಜಗು ಶಸ ಸದ್ಯ 
ಬಲ್ಬು ಮುಖಗಳ 


ಪ್ರಖರ ಪ್ರಕಾರ ವ 
ಅಳಿದು ಹೆಲ್ಲುಗಿಂಜು 


* & x 


ಟಣ್ಣ ನೆಸೆದರೆ ಮಾತು 
ಮೇಲಕೆರಗುವ ಕಣ್ಣು 
ಹೊಮ್ಮಿ ಚಿಮ್ಮುವ ನಗು : 
ತುಳಿತುಳಿದ ಕೆಸರು ಗದ್ದೆ 


x ೫ ತೇ 


ಎಲ್ಲೋ ನಕ್ಕ ನಗುವನರಸಿ 

ಎಲ್ಲೋ ಹೊರಟ ಹಾಡ ಹಿಂದೆ 
ಹೇಗೋ ಬಿದ್ದ ಸುಳಿಯ ಸುತ್ತ 
ದೂರ ದರ್ಶಕೆ ದೊರಕಿದೆ ಕಣ್ಣು 


Oa 


ರ ಮಳೆಯ. ದಿನ 
ಮೂಲ : ರವೀಂದ್ರನಾಥ ಠಾಕೂರ್‌ 
ಅನುವಾದ : ಪ್ರತಿಭಾ ನಂದಕುಮಾರ್‌ 


ಕಾಡಿನ ಕಪ್ಪು ಸೆರಗಿನ ಮೇಲೆ 
ವೇಗವಾಗಿ ಕನಿಯುವ ಮೋಡಗಳು 


ಓ ಕಂಡ | ಹೋಗಬೇಡ ಹೊರಗೆ. 


ಮಬ್ಬು ಕವಿದ ಗಗನಕ್ಕೆ ತಲೆ ಬಡಿಯುವ 
ಕೊಳದ ಬದಿಯ ಸಾಲು ತೆಂಗುಗಳು 
ಹುಣಸೆ ರೆಂಬೆಯ ಮೇಲೆ ಮೌನವಾಗಿ 
ಕುಳಿತ ತೊಯ್ದ ರೆಕ್ಕೆಯ ಕಾಗೆಗಳು. 
ನದಿಯ ಪೂರ್ವ ತೀರ ಆವರಿಸಿ 
ಗಾಢವಾಗುತ್ತಿರುವ ಖಿನ್ನತೆ... 


ಬೇಲಿಗೆ ಕಟ್ಟದ ನಮ್ಮ ಹಸು 
ಜೋರಾಗಿ ಕರೆಯುತ್ತಿದೆ. 


ಓ ಮಗುವೆ, ನೀನಿಲ್ಲೆ ನಿಲ್ಲು 
ಕೊಟ್ಟಿಗೆಗೆ ನಾನದನು ಕರೆತರುವವರಿಗೆ 


1 ಕೆಸರು ಗಜ್ಜಿಯ ತುಂಬ 
( ಟ್ಟೆ; ಕೆರೆಯ ಒಡ್ಡು ಮಾರಿ ಪಾರಾದ | ಗ 
; ಸ ಮಾನುಗಳ ಹಿಡಿವ ಜನ 
ತಾಯಿಯ ರೇಗಿಸಲು ಓಡಿ ಬಂದ 
ನಗುವ ಹುಡುಗನಂತೆ | 
ಕಿರಿ ಓಣಿಯಲ್ಲಿ ತೊರೆಯಾಗಿ 
ಹರಿನ ಮಳೆಯ ನೀರು. 


\ 


12 


ಕೇಳು, ಹೊಳೆಯಲ್ಲಿ ಯಾರೋ 
ಅಂಬಿಗನಿಗಾಗಿ ಕರೆಯುತ್ತಿದ್ದಾರೆ. 
ಓ ಕಂದ, ಹಗಲು ಮಸುಕಾಗಿದೆ 
ದೋಣಿ ಸಂಚಾರ ನಿಂತಿದೆ. 


ಹುಚ್ಚು ಹೊಳೆಯ ಸವಾರಿ ಗಗನಕ್ಕೆ 

ಏನು ಜೋರು, ಅಸಹನೆ ನದಿಯ ನೀರಿಗೆ 
ಸೆ ತುಂಬಿದ ಕೊಡ ಹೊತ್ತು ಗೆಂಗೆಯಿಂದ 

ಮನೆಗೆ ಧಾವಿಸುತ್ತಿದ್ದಾರೆ ಹೆಂಗಸರು. 


ಸಂಜೆ ದೀಪ ಬೆಳಗಿಸಬೇಕು 
ಓ ಮಗುವೆ, ಹೋಗಬೇಡ ಹೊರಗೆ. 


ಬಜಾರಿನ ದಾರಿ ನಿರ್ಜನ 
| ನದಿಯ ಓಣಿ ಜಾರು 
ಬಿದಿರು ಮೆಳೆಯಲ್ಲಿ ಗಾಳಿ 
ಕೂಗಿ ಸೆಣೆಸುತ್ತಿದೆ | 
ಬಲೆಗೆ ಸಿಕ್ಕಿದ ಕಾಡು ಮೃಗದಂತೆ. 


— (“The Cresent Moon” ಸಂಕಲನದಿಂದ) 
waa Ons 


* ಈ ಅಂಕಣದಲ್ಲಿ ಇನ್ನು ಮುಂದೆ ಇತರೆ ಭಾಷೆಗಳ ಅನುವಾದಿತ ಕವಿತೆಗಳನ್ನು 
ಪರಿಚಯಿಸಲಾಗುತ್ತದೆ. 


ದಾರಿ ಬೆಳಕು 


ಉದಯ ಧರ್ಮಸ್ಥಳ 


ಕಲ್ಲುಗಳಿಗೆ ಬೇರು ಬಂದು 
ಮರಗಳಿಗೆಲ್ಲ' ರೆಕ್ಕೆ ಬಂದು 
ನಕ್ಷತ್ರಗಳು ನನ್ನ ಕೈಯಲ್ಲಿನ 
ಬೆಂಕೆಚೆಂಡುಗಳಾಗುತ್ತಿವೆ 


4 


ಉಳಿದೆಲ್ಲ ಆಟದಲ್ಲಿ 
ಚಿನ್ನಿ ದಾಂಡು, ಚನ್ನೆಮಣೆ 
ಕಪ್ಪು ಹಳ್ಳದ ಹಳೇ 
ಮರದ | 
ತಗ್ಗು ಗಳಲ್ಲಿ 
ಕೆಂಪು ಚನ್ನೇ ಕಾಯಿ 

`ಊರ ಹಿಂದಿನ ಬಸದಿ ಬಳಿ 
ಹಳೇ ದೊಡ್ಡ ಮರ. 
ಹಸಿರು | 
ಅದು ಬುಡದಲ್ಲಿ ಹೊಸ ಬಿಸಿ ಉಸಿರು 
ಒಸರು 
- ಅದರಿಂದಾಗಿ ಕಾಲ- ಕಾಯ... 
"ಬಸಿರು 
ಲಯವಿಲ್ಲದ 
Mo) } 
ಲಯ 
ನಯವಿಲ್ಲದ ವಿ- 
ಷಯ, ಭಯವಿಲ್ಲದ ಅ 

-ಭಯ 

ಇವೆಲ್ಲ ಶಬ್ದ-ಅಲಂಕಾರ 
ಒಳಗೆಲ್ಲ ಬಿಸಿ ಅಂಕುರ ' 
ತುಪ್ಪಳದ ಚೀಲದಲ್ಲಿ 
ಜಿನುಗುವ ಜಿಗುಟು h 
ಮೈಯೆಲ್ಲ ಕಮಟು 
ವಾಸನೆಯ ಬೆವರಿನ ಸಗಟು 
ಬಿಸಿ ಕಾವಲಿಗೆ ತೊಟ್ಟು ಕೀರು 
ನನ್ನ ಕೈಯಲ್ಲಿನ ಲಾಂದ್ರ 
ನನಗೆ ನಕ್ಷತ್ರ ಸಥ 
ಅಮರತ್ವದ ಭೂತ 
ಉಳಿದೆಲ್ಲವು ಪ್ರೇತ || 


ಗ್ರ ಯ 


ವಿದ್ಯಮಾನ ಶೆ 


, ಅಣುಶಕ್ತಿಯ ಅಧ್ವಾನಗಳು 


ಮಾಧವ ಐತಾಳ್‌ 


| ಅಣುಶಕ್ತಿ ಇವತ್ತು ನಮ್ಮನ್ನು ಕಾಡುತ್ತಿರುವ ಅತ್ಯಂತ ಪ್ರಬಲ ಸಮಸ್ಯೆ 
ಯಾಗಿದೆ. ಶಕ್ತ, ರಾಷ್ಟ್ರಗಳಿಗೆ ಬೇಡವಾಗುತ್ತಿರುವ ಅತ್ಯಂತ ಜಾನ! ಅಣು ' 
ಯೋಜನೆಗಳು ನಮ್ಮ ಲ್ಲಿ ದೊಡ್ಡ ಉದ್ದೆ (ಶೆಗಳಾಗುತ್ತಿ, ವ. ಇದರ ಅಪಾಯಕಾರಿ 
ಹಾವಳಿಗಳು ನಮ್ಮ ತಲೆಯ ಮೇಲಿನ ತೂಗುಕತ್ತಿ, ಯಾಗಿದೆ. | ; 
ಪ್ರಪಂಚದಲ್ಲಿರುವ ಎಲ್ಲ ಮೂಲವಸ್ತುಗಳ ಅತೀ ಸಣ್ಣ ತುಣುಕಿಗೆ ಸರಮಾಣು 
ಎನ್ನುತ್ತಾರೆ. ಮೂಲವಸ್ತುಗಳಲ್ಲಿ ಸ್ಥಿರ | ಮತ್ತು ಅಸ್ಥಿ ರೂಪಗಳಿವೆ. ಯುಕೇ 
ಫಿಯಂನಂತಹ ಭಾರ ವಸ್ತು “ಗಳ ಪರಮಾಣು ಕೇಂದ: ನನ್ನು ನ್ಯೂಟ್ರಾನುಗಳಿಂದ 
ಒಡೆದರೆ ಅಗಾಧ ಶಕ್ತಿ, 'ನ್ಯೂಟ್ರಾ ನುಗಳು, ಗ್ಯಾಮಾ ವಿಕಿರಣ, ವಿಕಿರಣ ವಸ್ತು | 
ಗಳು ಹೊರಬರುತ್ತ ವೆ 
ಒಂದು ಕೆ.ಜಿ. ಯುರೇನಿಯಂನಲ್ಲಿನ ಎಲ್ಲಾ ಪರಮಾಣುಗಳನ್ನೂ ಜಿ 
ಉಂಟಾಗುವ ಶಕ್ತಿ 176 ಲಕ್ಷ ಕೆ.ಜಿ. ಗನ್‌ ಸೌಡಂ"ನ ಸ್ಪೋಟಕ ಶಕ್ತಿಗೆ ಸಮ 
ನಾದದ್ದು. ಈ ಶಕ್ತಿಯನ್ನು ಅಣುಬಾಂಬಿನ ರೂಪದಲ್ಲಿ ದಾಗ ಬಡೆ, 
ಕಾಂಕ್ರೀಟು, ಲೋಹ ಮುಂತಾದವೆಲ್ಲಾ ಕರಗಿ ಆವಿಯಾಗಿ ಪ್ರಚಂಡ ಬಿರುಗಾಳಿ 
ಎದ್ದು ಲಕ್ಷಾಂತರ ಜನರನ್ನು ಹಲವೇ ನಿಮಿಷದಲ್ಲಿ ಕೊಲ್ಲುತ್ತದೆ. ಎಲ್ಲ ಜೀವಿಗಳೂ 
ಇರುವ ಸಾರಜನಕ ನ್ಯೂಟ್ರಾನುಗಳನ್ನು ಹೀರಿಕೊಂಡು ಇಂಗಾಲ-14 ಎಂಬ 
ವಿಕಿರಣ ವಸ್ತುವಾಗಿ ಪರಿವರ್ತಿತವಾಗುತ್ತದೆ. ಇಂಗಾಲ-14ರ ಅರ್ಧ ವಿಕಿರಣಕ್ಕೆ 
5640 ವರ್ಷ ಬೀಕು. ಇಂಗಾಲ ಕೂಡ ಜೀನಿಗಳಲ್ಲಿರುವ ಸಕ್ಕಕೆ-ಪಿಷ್ಮ ದಲ್ಲಿ” 
ಪ್ರೋಟೀನಿನಲ್ಲಿ ವಂಶವಾಹಿಗಳಲ್ಲಿರುವ ಬಹು ಮುಖ್ಯ ಮೂಲವಸ್ತು. ಅಸ್ಥಿರವಾದ 
ಇಂಗಾಲ--14 ವಿಕಿರಣ ಸೂಸಿ ಸಾರಜನಕವಾಗಿ ಮಗನಾಗಿ ವಿಕೃ ತವಾಗಿ ಕುಸಿ: 
ಯುತ್ತಿಡ್ಗೆ, ಜೀವಕೋಶಗಳು ಸಾಯುತ್ತವೆ. ಜೀನುಗಳು JUN ವಿಕೃತ 
ಮಕ್ಕ ಳು 'ಜನಿಸುತ ವೆ. ರೋಗ ನಿರೋಧಕ ಶಕ್ತಿ ಕುಂದಿ A1DSನಂತಹ ರೋಗ 
ಗಳು" ಉತ್ಪತ್ತಿಯಾಗುತ್ತವೆ. ಅಮೆರಿಕಾವು ಪರಮಾಣು ಪ್ರಯೋಗಗಳನ್ನು ಶುರು 
ಮಾಡುವ ಮುನ್ನ ಗಾಳಿಯಲ್ಲಿದ್ದ ಇಂಗಾಲ-14ರ ಪ್ರ ನೂ 660 ಕೆ.ಜಿ. 
1958ರಲ್ಲಿ ಇದು 960 ಕೆ.ಜಿ. ಅಜೀ ಲೆಕ್ಕದಲ್ಲಿ ಈಗ ಗಾಳಿಯಲ್ಲಿ 2000 ಕೆ.ಜಿ. 
ಮೊದಲಿಗಿಂತ 130 ಪಟ್ಟು ಹೆಚ್ಚು | 
ಅಣುವಿನ ಬಳಕೆಯಲ್ಲಿ (aN ಎಂಬ ಮಾತು ಅಸಂಬದ್ಧ. ಭೂಮಿ 
ಯಿಂದ ಯುರೇನಿಯಂ ಅಗೆಯುವಾಗ “ರೇಡಾನ್‌” ಎಂಬ ವಿಕಿರಣಶೀಲ ಅನಿಲ 


| (ಕ 
ತ್ರ ಯಾಗುತ್ತ ಡೆ. ಶೇ. 20-50 ಮಂದಿ ಗಣಿ ಕೆಲಸಗಾರರು ಶ್ವಾಸಕೋಶ. 
ಕಾ [ರ್‌ನಿಂದ ಸಾಯುತ್ತಾ, ರೆ. ಒಂದು ಟೆನ್‌" ಅದಿರನ್ನು ಪುಡಿ ಮಾಡಿದೆ ಒಂದೂ 
ಕಿ ಕೆ.ಜಿ. ಯುರೇನಿಯಂ : ದೊರೆಯು, ಜೆ." ಉಳಿದದ್ದು ಕಲ್ಲುಪುಡಿ. ಇದರ 
ರಾ ಯ ಬಳಿ ವಾಸಿಸುವವರಿಗೆ ವಿಕೃ ತ ಮಕ್ಕಳು ಜನಿಸಿವೆ. “ಇಶಿಯ ಮೇಲೆ ಮಳೆ 
ಬಿದು ಹೆರಿದು ನದಿಗೆ ಸೇರಿ ಜಲಚರಗಳೆಲ್ಲ ಮಡಿದಿವೆ. 

ಯುರೇನಿಯಂ ಸಿಡಿಸಿದ ನಂತರ ಉಳಿಯುವ ಭಸ್ಮದಲ್ಲಿನ ಪು  ಟೋನಿಯಂ | 
| ಸಾನಿರ ವರ್ಷಗಳ ಕಾಲ ವಿಕಿರಣ ಸೂಸುತ್ತಾ ಅರ್ಧದಷ್ಟು ಮಾತ್ರ "ನಶಿಸುತ್ತ ಜಿ. 
ರುವ 370 ಸ್ಕಾ ವರಗಳಿಂದ ಅವುಗಳ 300 ವರ್ಷ ಆಯುಸ್ಯದಲ್ಲಿ ಸುಮಾರು 
00,00,000 “4. ಜಿ. ವಿಕಿರಣ ವಸ್ತುಗಳು ಉತ್ಪತ್ತಿ ಯಾಗುತ್ತವೆ. ಫ್ಲ ಟೋ 
ಯಂ ಈಗಾಗಲೇ 190 ಟನ್‌ಗಳಷ್ಟು ಶೇಖರವಾಗಿ. ಇದನ್ನು ಬೇರೆ ಸ್ಥಾವರ 
ಲಿ ಉಪಯೋಗಿಸಬಹುದು. ಬೇಕಿ ಗ್ರಹಗಳಿಗೆ ರಾಕೆಟ್‌ ಮೂಲಕ ಕಳಿಸಿದರೆ | 
ತ್ರ ಭೂಮಿ ಪರಿಶುದ ವಾದೀತು, ಜೀಕೆ ದಾರಿಗಳೇ ಇಲ್ಲ. 


ಈ ಆಯಸ್ಸು ತೀರಿದ ಅಣುಸ್ಥಾ ವರಗಳನ್ನು ವಿಸರ್ಜಿಸುವುದು ಇನ್ನೊಂದು ತಲೆ 
ನಿನ ಕೆಲಸ. ಜಗತಿ ತ ನಾದ್ಯಂತ ಅಣುಸ್ಕಾ ವರಗಳ ಉಸ್ತುವಾರಿ ಎಷ್ಟು ಗೋಜ 
ದೆಯೆಂದರೆ ಅಮೆರಿಕಾದಲ್ಲೆ 65 ಸ್ಥಾ ನರಗಳನ್ನು ಮುಚ್ಚಲು ಬಾಡ: 
)74ರಿಂದೀಚಿಗೆ ಯಾವ ಹೊಸ ಯೋಜನೆಯನ್ನೂ ಕೈಗೆತ್ತಿ 2ಬ) ಯೂರೋ 
ನ ಇತರ ದೇಶಗಳು ಇನ್ನು 25 ವರ್ಷಗಳಲ್ಲಿ ಅಣುಸ್ಥಾ ವರಗಳನ್ನು ಪೂರ್ಣ ಸ್ಮ ಗಿಶ 
ಇ ಳಿಸಲು ನಿರ್ಧರಿಸಿವೆ. ಆದರೂ ಭಾರತದಲ್ಲಿ 15 ವರ್ಷಗಳಲ್ಲಿ 15,000 ಕೋಟಿ 
ೂ. ವೆಚ್ಚ ದಲ್ಲಿ 22 ಸ್ಥಾವರ ನಿರ್ಮಾಣದ ಭಾರಿ ಯೋಜನೆ ಹಾಕೆಕೊಂಡಿದ್ದೇಕೆ ? 
ಶಕ್ತಿ ರಾಷ್ಟ್ರಗಳಿಗೆ ಅಣುಶಕ್ತಿ, ಬೇಕಿಲ್ಲ. ಆದರೆ ಅದರ ಸಂಶೋಧನೆಗೆ ಹಾಕಿದ ಹಣ 
ಮರಳಿ ಪಡೆಯಬೇಕಿದೆ. ಆದ್ದರಿಂದ ಬಡರಾಷ್ಟ್ರ ಗಳಿಗೆ ತಂತ್ರಜ್ಞಾ 3ನ ಮಾರಾಟಕ್ಕೆ 
ಪ )ಯತ್ನಿಸುತ್ತಿವೆ. | 
| ಅಣುಶಕ್ತಿ, ಬೇಡವಾದರೆ, ಶಕ್ತಿಗಾಗಿ ಮತ್ತೇನು ಮಾಡಬೇಕು ? ಪರಿಸರಕ್ಕೆ 
ನಿನುಷ ನಿಗೆ ಹಾನಿ ಮಾಡದ ಅನೇಕ ಮಾರ್ಗಗಳಿವೆ. ಆದರೆ ಅಂಥ ಕೆಲಸಗಳಲ್ಲಿ 
ಕೆ ಅಕಿ. ಇಲ್ಲ? ಅಣುಸ್ಥಾವರದಂಥ ಭಾರೀ ಯೋಜನೆಯಲ್ಲಿ ಭಾರೀ ಹಣವಿದೆ. 
ಜಕಾರಣಿ, ಉದ್ಯಮಿ, ವಿಜ್ಞಾ ನಿ ಎಲ್ಲರೂ ಇದರಿಂದ ಉದ್ದಾ ರವಾಗುತ್ತಾರೆ. 
ಜತಿ ನಿಗಳ ಹಳತು ನ ಪ್ರತಿಷ್ಠೆ ಹೆಚ್ಚು ತಜಿ. ಗೌರವ ಡಾಕ್ಟ ರೇಟ್‌, ನಿಜೇಶೀ ಯಾತ್ರೆ, 
ಂಚತಾರಾ ಸೌಲಭ ತ 00200 ಜಲ ಪುಟ್ಟ ಯೋಜನೆ 
ಗಳಲ್ಲಿ ಏನಿದೆ ಮಣ್ಣು? | be 
॥ಃ ಇದೊಂದು “ಉದಾಹರಣೆ ಗಮಸಿಸಿ : 
ಗ 1986, ಏಪ್ರಿಲ್‌ 26 : ರಷ್ಯಾದ ಚೆರ್ನೊೋಬಿಲ್‌ ಒಬ್ಬ ಇಂಜಿನಿಯರು 
| ಸ್ಥಾವರಕ್ಕೆ ಆವಿಯ ಸರಬರಾಜನ್ನು ಒಂದು ನಿಮಿಷ ನಿಲ್ಲಿಸಿದಾಗ, "ಸ್ಥಾವರಕ್ಕೆ ಶಕ್ತಿ 


16 


ಹೆಚ್ಚಾಯಿತು. ಆ ಒಂದು ನಿಮಿಷದಲ್ಲಿ ಆತ 9 ರಕ್ಷಣಾ ನಿಯಮಗಳನ್ನು 
ಉಲ್ಲಂಫಿಸಿದ್ದ.. ತತ್‌ಕ್ಷಣ 30 ಕಡೆ ಜಿಂಕಿ ಹತ್ತಿ ಕೋಡಿತು. ಭಾರೀ ವಿಕಿರಣ 
ವಸ್ತು ಗಳ ಮೋಡ ಗಗನಕ್ಕೆ ಹಾರಿ 5000 ಕಿ. ಮೀ. ದೊರದ ಐರೋಪ್ಯ ರಾಷ್ಟ್ರಗಳ 
ಜಿಣ್ಣೆ, ತರಕಾರಿಗಳನ್ನು ಭ್‌ ಮಾಡಬೇಕಾಯ್ತು. ತಕ್ಷಣ ಘಟಕದ ಬಾಯಿ 
ಮುಚ್ಚಿ ದರೂ ಶೇ. 15ರಷ್ಟು ವಿಕಿರಣ ಹೊರಸೂಸಿ ಪ್ರೀಪ್ಯಾಲ್‌ : ನಗರದಿಂದ 
80000 ಜನರನ್ನು ಸ್ಥಳಾಂತರಗೊಳಿಸಲಾಯ್ತು.. ಬೆಂಕಿ ಹತ್ತಿಕೊಂಡ 2-3 
ಗಂಟಿಗಳೊಳಗೆ ವಿಕಿರಣ ಸ್ವೌಜಿಯವೆ ಉಕ್ಕಿನ ಮತ್ತು ಸೀಸದ ಕವಚ ಹೊದಿಸಿದ 
ಹೆಲಿಕಾನ್ಟ ರುಗಳಿಂದ 50,00,000 ಕಜ.ಗಳಷ್ಟು. ಮರಳು, ಅಮ ತಶಿಲೆಯ 
ಚೂರು, ಹ ಬೋರಾನ್‌ ಇಶಾ ದಿಗಳನ್ನು ಸುರಿದು ಬೆಂಕಿ ಹರಡದಂತೆ ತಡೆಯ 
ಬೇಕಾಯಿತು. 16,000 ಕೆ.ಜಿ. ಕಂ ಕಸವನ್ನು ಬುಲ್‌ಡೋಜರ್‌ಗಳಿಂದ 
ತೆಗೆದುಹಾಕಿ, ಸ್ಥಾವರದ ಕೆಳಭಾಗ ಕರಗದಂತೆ ಸುರಂಗ "ತೋಡಿ ಅತಿ ಶೀತಲ ಸಾರ 
ಜನಕ ದ್ರವದಿಂದಲೂ ತುಂಬಲಾಯಿತು. ಇಷ್ಟೆ ಲ್ಲಾ ಆದ ನಂತರವೂ 1, 00 000 
ಕೆ.ಜಿ. ಚ್‌ ಸ್ಥಾವರದ ತಿರುಳು 2 ಬಟ ಉರಿಯುತ್ತಲೇ ಇತ್ತು. 
ವಿಕಿರಣದ ಸಾಧ್ಯತೆ ಇದ್ದಿದ್ದರಿಂದ, ಸ್ಥಾವರದ ಮೇಲೆ 50 ಮೀ. ಎತ್ತರ 
ಕಾಂಕ್ರೀಟ್‌ ಗೋರ ಕಟ್ಟ ಮುಚ್ಚ ಲಾಯಿತು. 


ಬೆಂಕೆ ಹತ್ತಿದ $3 ಟಗಳ 2172 ಬಸು ಗಳನ್ನೂ 1786 ಲಾರಿ 
ಗಳನ್ನೂ ಕೂಡಿಸಿ ಸುತ್ತಲಿನ 50 ಗ್ರಾ ಮಗಳಿಂದ 135080 ಜನರನ್ನು ದೂರಕ್ಕೆ 
ಸಾಗಿಸಲಾಯಿತು. ಗರ್ಭಿಣಿಯರನ್ನು ಗರ್ಭಪಾತ ಮಾಡಿಸಲಾಯಿತು. ಪ 
ವಸ್ತುಗಳನ್ನು ನಾಶಸಡಿಸಲಾಯಿತು. ಆದರೂ ಮುಂದಿನ ದಶಕದಲ್ಲಿ 10 ಲಕ್ಷ ಜನರಿಗೆ" 
ಕ್ಯಾನ್ಸ ರ್‌, ವಿಡ್ಸ್‌ ಮುಂತಾದ ಕಾಯಿಲೆ ಬರಬಹುದೆಂದು ಅಂದಾಜು ಹಾಕಿದ್ದಾ ರೆ 


ಇದು ರಷ್ಯದಲ್ಲಾ ಯಿತು. ಇದೇ ಭಾರತದಲ್ಲಾ ಗಿದ್ದಿದ್ದ ಕೆ? ಊಹಿಸಲೂ | 
ಸಾಧ್ಯವಾಗದ ದುರಂತ, ಸ್ಥಾವರ ಉರಿಯುತ್ತಲೇ ಇರುತ್ತಿ ತು ನ್ಮ ಕಾಲಾಕೀತವಾಗಿ. . 
ಬ ದುರಂತ ಜ್ಞಾ ಸಿಸಿಕೊಳ್ಳಿ. ಘಟನೆಯ ನಂತರ 24 ಗಂಟಿಗಳಾದರೂ 
ಸ್ಥಳೀಯ ಡಾಕ್ಟರುಗಳಿಗೆ ಯಾವ ಔಷಧಿ ಕೊಡಬೇಕೆಂಬ ಮಾಹಿತಿ ಇಲ್ಲ. ನಂತರವೂ" 
ಔಷಧಿಯ ಜಡಿಕೆಯ್ಲೂ ಭಾರೀ ಗೋಲ್‌ ಮಾಲ್‌. ಅದಕ್ಷಕಿ, : ಅಸಡ್ಡೆ, 
ಸೋಮಾರಿತನ, ಕೀಳು ಸ್ವಾರ್ಥ, ಅಸೀಮ ನಿರ್ಲಕ್ಷ ಕ್ಷ್ಯ, ಕಾರ ಹೀನತೆ. ತುಂಬಿದಲ್ಲ 
ಏನನ್ನು ನಿರೀಕ್ಷಿಸುತ್ತೀರಿ ? ಭಾರತದಲ್ಲಿ ಆಣುಶಕ್ಕಿಯ ಸಸ ಶನ, ಮೃ ತ್ಯುವಿನ 
ಆಹಾ ಸವಲ್ಲದೆ ಬೇರೇನೂ ಅಲ್ಲ. ದೃತರಾಷ್ಟ್ರನ ಅಪ್ಪು ಗೆ. 


RS ಕ. ಘಾಹಾಹಾಜಾ 


ು ಓದುಗರೆ, 
ನಿಮ್ಮ ಕೈಯಲ್ಲಿರುವುದು ಐದನೇ ವರ್ಷಕ್ಕೆ ಕಾಲಿಟ್ಟ ಸಂಚಯದ ಮೊದಲ 
ಯ ಸಂಚಿಕೆ, ಅವತ್ತು ಕಾಲೇಜು ಹುಡುಗರಾಗಿದ್ದಾಗ ಉತ್ಸಾಹದಿಂದ 
ಆರ ಭಿಸಿದ ಈ ಕೆಲಸ ಇಷ್ಟು ಅರ್ಥಪೂರ್ಣವಾಗಬಹುದು ಎಂದು ನಾವುಗಳು 

ಸಿರಲಿಲ್ಲ. ಒಂದಷ್ಟು ಭಿನ್ನವಾದ ಗಟ್ಟಿಯಾದ ಬರಹಗಳನ್ನ ನೀಡಬಹುದು 
ಎನ್ನುವ ಆತ್ಮವಿಶ್ವಾಸ ಇವತ್ತು ನಮ್ಮಲ್ಲಿ ಬೆಳೆದಿದೆ. ಹೊಸ ಬರಹಗಾರರನ್ನ 
ತ್ಸಾಹಿಸುವ ಗಟ್ಟಿಗೊಳಿಸುವ ಪ್ರಯತ್ನ ಕೆಲಮಟ್ಟಿಗಾದರೂ ಸಾಧ್ಯವಾಗಿದೆ. 
ೆ ಕ ಸ್ನೇಹಿತರು ಸಂಚಯದ -ಓಗೆಗೆ ಉತ್ತು ಕತೆ ಕಾತರ ಒಲವುಗಳನ್ನು ತೋರಿದ್ದಾರೆ 
ತ್ತು ಪ್ರೋತ್ಸಾಹಿಸಿದ್ದಾರೆ. ನಮ್ಮ ಸುತ್ತಲಿನ ಎಲ್ಲಾ ನಾಟಕ ಗೋಸುಂಬಿತನಗಳ 
ಲ ಯಾವ ಗುಂಪುಗಳಿಗೂ ಬೀಳದೆ ಸಂಚಯ ಇನ್ನಷ್ಟು ಮತ್ತಷ್ಟು ಇವತ್ತಿಗೆ 
ತಕ್ಕಹಾಗೆ ಸ್ಪಂದಿಸಿ ಬೆಳೆಯಬೇಕಾಗಿದೆ, ಬೆಳೆಸಬೇಕಾಗಿದೆ. ಇನ್ನಷ್ಟು ಜವಾಬ್ದಾರಿ 
ಬಂದ ಈ ವಿಷಯದ ಬಗ್ಗೆ ಚಿಂತಿಸಬೇಕಾಗಿದೆ. ಹತ್ತಾರು ಖರ್ಚುಗಳ ನಡುವೆ 
ಬಾರಿಯಲ್ಲದ ವರ್ಷದ ಚಂದಾ ಹಣ ಕೊಟ್ಟರಷ್ಟೆ RK ಸಾಕಾಗುವುದಿಲ್ಲ. ಸಂಚಯ 
ದಲ್ಲಿನ ಬರಹಗಳು ಅವುಗಳ ನಿಲುವುಗಳನ್ನ ಕುರಿತು ಚರ್ಚೆ ಅಗತ್ಯವಿದೆ. ಆಗ 
ತ್ರಷ್ಟು ಹೊಸ ಸಾಧ್ಯತೆಗಳನ್ನ ನಾವು ಹುಡುಕಬಹುದು. ದಯವಿಟ್ಟು ನಿಮ್ಮ 
ವಿನಲ್ಲಿ ಒಂದು ಕಾರ್ಡು ಹಾಕಿ ಅದು ಪತ್ರಿಕೆಯನ್ನ ರೂಪಿಸುವಲ್ಲಿ ಸಹಾಯಕ 
ತ್ತದೆ. ಕೆಲವನ್ನಾದರೂ ಪ್ರಕಟಿಸುತ್ತೇವೆ. 


.. ಈ ಸಂಚಿಕೆಯಿಂದ “ಅನುವಾದ' ಹೊಸ ಅಂಕಣ ಆರಂಭವಾಗಿದೆ. ಇತರೆ 
ಷೆಯ ಕವಿತೆಗಳ ಅನುವಾದ ನಮ್ಮ ಓದುಗರಿಗಾಗಿ ಈ ವರ್ಷ ಸಂಗ್ರಹಿಸಿ 
ಡಲಾಗುತ್ತ ದೆ, 


ನಮ್ಮ ಅಗತ್ಯ ಬಠೇ ನಿಮ್ಮ ಚಂದಾ ಹಣವಷ್ಟೇ ಅಲ್ಲ; ಸಂಚಯದ ಜೊತೆಗೆ 
ಮ್ಮ ಉತ್ಸುಕ ಭಾಗವಹಿಸುವಿಕೆಯದ್ದು 


-ಸಂಪಾದಳ 


ಸಂಚಯಕ್ಕೆ ಶುಭಾಶಯಗಳೊಂದಿಗೆ 


ನಾರಾಯಣ ಎಲೆಕ್ಕಿ ಕಲ್ಲ್‌ 


ಸಂ. ೧ನ ಶಕ್ತಿ ಗಣಪತಿನಗರ, ತ | ಬ 


ಮಾಲೀಕರು ; ನೆ. ಉಗ್ರಂ, 


ಅ ಹೊಸ ಧ್ವನಿಗಳ ಸಾಹಿತ್ಯ Hof ಸಂಚಯ 

ಅ ಹೊಸ ಬರಹಗಾರರ ಪ್ರೋತ್ಸಾಹ - ಸಂವಾದಕ್ಕೆ 

ಈ ಸಾರಿತ್ಯ ಕಲೆಗಳ ಬಗೆಗಿನ ಸ್ಪಂದನಕ್ಕೆ | ತೆ 
ಈ ನಿಮ್ಮ ಬರಹಗಳಿಗೆ ಸ್ವಾಗತ ಈ ಸ 
ಈ ನೀವು ಚಂದಾದಾರರಾಗಿ ನಿಮ್ಮ ಗೆಳೆಯರನ್ನೂ ಚಂದಾದಾರರನ್ನಾಗಿಸಿ 


